CPMG/KA/BG-GPO/13/2003-2005 ವಿಶ್ವ ಮಾನವ ವರ್ಷ 





ಶ್ರಿ 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಫೆಬ್ರವರಿ ೨೬, ೨೦೦೪ (ಫಾಲ್ಗುಣ ೦೭, ಶಕ ವರ್ಷ ೧೯೨೫ 


ಅಧಿಕೃತವಾಗಿ ಪ್ರಕಟಿಸಲಾದುದು 








ಕರ್ನಾಟಕ ರಾಜ್ಯಹತ್ರ 
ಬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ 39:2003-04 ದಿನಾಂಕ: 7ನೇ ಫೆಬ್ರವರಿ 2004 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂಎಸ್‌ಆರ್‌ 
3:03-04 ದಿನಾಂಕ 4-5-2003 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ 22-5-03ರ ಕರ್ನಾಟಕ ರಾಜ್ಯ ಪತ್ರದ ಪುಟ 245 ರಿಂದ 250 ವರೆಗೆ ಭಾಗ-6 ರಲ್ಲಿ ಗಂಗನಘಟ್ಟ, 
ಹುಣಸೇಘಟ್ಟ, ಬಳ್ಳೇಕೆರೆ, ಮಾಚಗಟ್ಟ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ 
ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ನೊಣವಿನಕೆರೆ 
ತಾಲ್ಲೂಕು: ತಿಪಟೂರು ಗ್ರಾಮ: ಗಂಗನಘಟ್ಟ 
ಕ್ರ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
ಗಂಗನಘಟ್ಟ 
47 55 ಖುಷ್ಕಿ 0-02 551 ಖುಷ್ಕಿ 0-02 
ಪಿ.ಆರ್‌. 39 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಆರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌.40:2003-04, ದಿನಾಂಕ: 7ನೇ ಫೆಬ್ರವರಿ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ, ಮಂಗಳಾ ಜಲಾಶಯಕ್ಕೆ 
ಹೆಚ್ಚುವರಿಯಾಗಿ ನೀರು ತುಂಬಲು ಕಾರ್ಯ ನಿರ್ವಾಹಕ ಇಂಜಿನೀಯರ್‌, ಹೇಮಾವತಿ ನಾಲಾ ವಲಯ ವಿಭಾಗ, ಎಡೆಯೂರು ಇವರಿಗೆ 
ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 
33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರುರವರು ಅಧಿನಿಯಮದ 40ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪ 


( ೬೫) 


೬೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೪ ಭಾಗ - ೬ 





ವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮ 
5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪ ವಿಭಾಗಾಧಿಕಾರಿಗಳು, ತುಮಕೂರು ಉಪ ವಿಭಾಗ, 
ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ 
ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991ರನ್ವಯ 
ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ನೇಮಕವಾದ ಉಪ ವಿಭಾಗಾಧಿಕಾರಿಗಳು, ತುಮಕೂರು ಉಪ ವಿಭಾಗ, ತುಮಕೂರು ಇವರಿಗೆ ಲಿಖಿತವಾಗಿ 
ಸಲ್ಲಿಸಬಹುದು. 

ಭೂ ಆಜರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ 
ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ 
ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ 
ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ 
ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ 
ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ 
(ಏಳನೇ ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪ ವಿಭಾಗಾಧಿಕಾರಿಗಳು, ತುಮಕೂರು ಉಪ ವಿಭಾಗ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು 
ಪರಿಶೀಲನೆಗೆ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ : ತುಮಕೂರು ಹೋಬಳಿ : ಎಡೆಯೂರು 
ತಾಲ್ಲೂಕು : ಕುಣಿಗಲ್‌ ಗ್ರಾಮ : ಮಂಟ್ಕಾ 
ಕ್ರ. ಖಾತೆದಾರರ ಹೆಸರು ಅನುಭವದಾರರು ಸ.ನಂ. | ತರಹೆ ಚಕ್ಕುಬಂದಿ 
ಸಂ. ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ ವಿಸ್ತೀರ್ಣ | ಆಕಾರ 
ಸ.ನಂ. | ಸ.ನಂ. | ಸ.ನಂ. ಸ.ನಂ. ಎ.ಗು ರೂ.ಪೈ 
1. | ದಾಸಪ್ಪ ಬಿನ್‌ ದಾಸಪ್ಪ, ಗಿರಿಯಪ್ಪ 103:1 | ಖುಷ್ಕಿ | 102, | 103:2 | 105 | 100, 99 4-03 3-36 
ಗಿರಿಗೌಡ ಉರುಫ್‌ ಉರುಫ್‌ ಮುಳ್ಳಯ್ಯ, 104 ಖರಾಬು 
ಮೋಟೇಗೌಡ, ಚಿಕ್ಕದಾಸಪ್ಪ 0-39 
ಗಿರಯ್ಯ ಉರುಫ್‌ 
ಮುಳ್ಳಯ್ಯ, ಬಿನ್‌ 
ಗೋವಿಂದಪ್ಪ, 
ಚಿಕ್ಕದಾಸಪ್ಪ ಬಿನ್‌ 
ಗೋವಿಂದಪ್ಪ 
ಒಟ್ಟು 4-03 | 3-36 
ಖರಾಬು 0-39 
ಪಿ.ಆರ್‌. 40 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ತಿದ್ದುಪಡಿ ಅಧಿಸೂಚನೆ 
ಭೂ ಸ್ವಾಧೀನ ಕಾಯ್ದೆ ಕಲಂ 4(1)ರ ಕ್ರಮಾಂಕ ಎಲ್‌ಎಕ್ಕೂ ಎಸ್‌ಆರ್‌ 5/2003-04 ದಿನಾಂಕ: 18ನೇ ಡಿಸೆಂಬರ್‌ 2003 

ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 96 ಗುಡ್ಡದಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಹೆಬ್ಬಾಳದ ಸ ನಂ 1:6 ರ ಸಿಟಿಎಸ್‌ 
ನಂ 566 ರಲ್ಲಿ 2007 ಚದರ ಅಡಿ ಪ್ರದೇಶವನ್ನು ರಸ್ತೆ ನಿರ್ಮಿಸುವ ಸಲುವಾಗಿ ಬೇಕಾಗಬಹುದೆಂದು ಭೂಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ 
4(1)ರ ಅಧಿಸೂಚನೆ ಅನುಮೋದನೆಯಾಗಿರುತ್ತದೆ. ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ 10-7-2003 ರಂದು 
ಭಾಗ 6 ಪುಟ 316 ರಲ್ಲಿ ಪ್ರಕಟವಾಗಿರುತ್ತದೆ. ಆದರೆ ಸದರಿ ಅಧಿಸೂಚನೆಯಲ್ಲಿ ಭೂಸ್ವಾಧೀನ ವಿಸ್ತೀರ್ಣವು ತಪ್ಪಾಗಿ 
ನಮೂದಾಗಿರುವುದರಿಂದ ಅದನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. 








ಕಾಯ್ದೆ ಕಲಂ 4(1)ರ ಅಧಿಸೂಚನೆಯಲ್ಲಿ ತಿದ್ದುಪಡಿಯಂತೆ 
ಪ್ರಕಟವಾಗಿರುವುದು ಪ್ರಕಟವಾಗಬೇಕಾಗಿರುವುದು 
1995 ಚದರ ಅಡಿ 2007 ಚದರ ಅಡಿ 





ವಿಶೇಷ ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 41 ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೪ ೬೭ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌ .12:2003-04, ದಿನಾಂಕ: 31ನೇ ಜನವರಿ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಗರಕಹಳ್ಳಿ ಏತ ನೀರಾವರಿ ಯೋಜನೆಯಲ್ಲಿ ಪೈಪ್‌ಲೈನ್‌ ಅಳವಡಿಸಲು ಜಮೀನು ಅಗತ್ಯವಾಗಲಿದೆಯೆಂದು 
ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 
ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮದ ಸಂಖ್ಯೆ 1894ರ (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ ಪ್ರಕರಣದ (1)ನೇ 
ಉಪ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ 4(2)ನೇ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 34) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ 
ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 
ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ 
ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ 
ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ರವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. (LAQ. SR. 2:2003-04) 




















ಅನುಸೂಚಿ 
ಜಿಲ್ಲೆ : ಬೆಂಗಳೂರು (ಗ್ರಾ) ತಾಲ್ಲೂಕು : ಚನ್ನಪಟ್ಟಣ ಹೋಬಳಿ : ವಿರೂಪಾಕ್ಷಿಪುರ ಗ್ರಾಮ : ನೆರಳೂರು 

ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂ. ಅಂದಾಜು | ನಿರ್ಧರಣೆ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 

1 2 3 4 5 6 7 8 9 10 11 

ಬೊಮ್ಮೇಗೌಡ ಬಿನ್‌ ಚಿಕ್ಕತಿಮ್ಮೇಗೌಡ ಬೊಮ್ಮೇಗೌಡ 254:1 ಖುಷ್ಕಿ 254:1 254:1 274 254:2 0-09 0-45 

2. | ಚಿಕ್ಕತಿಮ್ಯೇಗೌಡ ಚಿಕ್ಕತಿಮ್ಮೇಗೌಡ 2542 | ಖುಷ್ಕಿ 254:2 254:2 254:1 256:1 0-08 0-40 

3. ಬಲಗೈಯ ಕರಿಯ ಕರಿಯ 256:1 ಖುಷ್ಕಿ 256:1 256:1 254:2 256:2 0-08 0-40 
































































































































೬೮ ಕರ್ನಾಟಕ ರಾಜ್ಯಹತ, ಗುರುವಾರ, ಫೆಬ್ರವರಿ ೨೬, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
4. | ಚನ್ನೇಗೌಡ ಬಿನ್‌ ಚನ್ನೇಗೌಡ ಚನ್ನೇಗೌಡ 256:2 | ಖುಷ್ಠಿ 256:2 256:2 254:1 254:3 0-05 0-25 
5. | ಗುಂಡೇಗೌಡ ಉ. ಚನ್ನೇಗೌಡ, ಕರಿಯಪ್ಪ ಗುಂಡೇಗೌಡ ಉ. 256:3 ಖುಷ್ಕಿ 256:3 256:3 256:2 187 0-05 0-25 

ಕರಿಯಪ್ಪ ಬಿನ್‌ ತಗಡೇಗೌಡ, ಚಿಕ್ಕಮೊಗ ಚನ್ನೇಗೌಡ, ಕರಿಯಪ್ಪ, 
ಬಿನ್‌ ಗದ್ದೇಗೌಡ ಉ. ದೊಡ್ಡಹೈದೇಗೌಡ ಚಿಕ್ಕಮೊಗ 
6. | ಪುಟ್ಟರಾಜ ಬಿನ್‌ ಚನ್ನೇಗೌಡ ಪುಟ್ಟರಾಜ 257:1 | ಖುಷ್ಠಿ 2575] 2511 187 2572 0-06 0-30 
7. | ಗುಂಡೇಗೌಡ ಉ. ಚನ್ನೇಗೌಡ, ಕರಿಯಪ್ಪ ಗುಂಡೇಗೌಡ ಉ. 257:2 ಖುಷ್ಕಿ 257:2 257:2 257:1 257:3 0-04 0-20 
ಬಿನ್‌ ತಗಡೇಗೌಡ ಚನ್ನೇಗೌಡ, ಕರಿಯಪ್ಪ 
8. | ಚಿಕ್ಕತಿಮ್ಮೇಗೌಡ ಚಿಕ್ಕತಿಮ್ಮೇಗೌಡ 2573 ಖಷಿ 28753 257:3 25152 ಹಳ್ಳ 0-02 0-10 
9. | ಚಿಕ್ಕತಿಮ್ಮೇಗೌಡ ಚಿಕ್ಕತಿಮ್ಮೇಗೌಡ 258:1 | ಖುಷ್ಠಿ 258:1 258:1 ಹಳ್ಳ 258:2 0-03 0-15 
10. ಪಾಪಣ್ಣ ಬಿನ್‌ ಲೇ. ಸಿದ್ದೇಗೌಡ ಪಾಪಣ್ಣ 258:2 ಖುಷ್ಕಿ 258:2 258:2 258:1 258:3 0-04 0-20 
11. | ಹೊನ್ನಪ್ಪ ಬಿನ್‌ ಸಿದ್ದೇಗೌಡ ಹೊನ್ನಪ್ಪ ಎನ್‌. ಸಿದ್ದೇಗೌಡ | 2583 | ಖುಷ್ಕಿ 258:3 258:3 258:2 258:4 0-08 0-40 
ಎನ್‌. ಸಿದ್ದೇಗೌಡ ಬಿನ್‌ ಸಿದ್ದೇಗೌಡ 
12. | ಮೇ. ಸಿದ್ದೇಗೌಡ ಬಿನ್‌ ಲಿಂಗೇಗೌಡ ಮೆ:ಸಿ ನೇಗೌಡ ಚಿಕ್ಕಸಿ ನ್ಷೇಗೌಡ 258:4 ಖುಷ್ಕಿ 258:4 258:4 258:3 259:2 0-09 0-45 
ಚಿಕ್ಕಸಿದ್ದೇಗೌಡ ಬಿನ್‌ ಲಿಂಗೇಗೌಡ 
13. | ವೆಂಕಟರಾಮೇಗೌಡ ಬಿನ್‌ ತಿಮ್ಮೇಗೌಡ, ವೆಂಕಟರಾಮೇಗೌಡ 259:2 ಖುಷ್ಕಿ 259:2 259:2 258:4 260:4 0-18 0-90 
ಕೆಂಪಾಜಮ್ಮ ಕೋಂ ನಿಂಗಪ್ಪ, ಚಿಕ್ಕೋಳಮ್ಮ | ಕೆಂಪಾಜಮ್ಯ ಚಿಕ್ಕೋಳಮ್ಮ 
ಕೋಂ ಕೆಂಪಣ್ಣ 
14. | ಪುಟ್ಟೀರಮ್ಮ ಕೋಂ ಸಿದ್ದೇಗೌಡ ಮರೀಗೌಡ ಪುಟ್ಟೀರಮ್ಮ ಮರೀಗೌಡ, 260:4 ಖುಷ್ಕಿ 260:4 260:4 259:2 ಗಡಿ 0-08 0-40 
ಬಿನ್‌ ಚಿಕ್ಕಪುಟ್ಟೇಗೌಡ, ಸಿದ್ದೇಗೌಡ ಬಿನ್‌ ಸಿ ನ್ಷೇಗೌಡ 
ಚಿಕ್ಕಪುಟ್ಟೇಗೌಡ 
15. | ಸುಬ್ಬಮ್ಮಕೋಂ ಲಿಂಗಪ್ಪ ಸುಬ್ಬಮ್ಮ 260:5 | ಖುಷ್ಟಿ 260:5 260:5 260:5 ಗಡಿ 0-01 0-05 
16. | ಸಿದ್ದೇಗೌಡ ಉ. ತಮ್ಮಯ್ಯ ಸಿದ್ದೇಗೌಡ ಬಿನ್‌ | ಸಿದ್ದೇಗೌಡ ಉ. ತಮ್ಮಯ್ಯ 274 ಖುಷ್ಕಿ 274 274 275 254:1 0-16 0-80 
ಚಿನ್ನೇಗೌಡ ಸಿದ್ದೇಗೌಡ 
17. ಕುಳ್ಳದಾಸೇಗೌಡ ಬಿನ್‌ ದೊಡ್ಡಹೈದೇಗೌಡ ಕುಳ್ಳದಾಸೇಗೌಡ 275 ಖುಷ್ಮಿ 275 275 ಗಡಿ 274 0-12 0-60 
ಜುಮ್ಹಾ| 3-06 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 36 ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೪ ೬೯ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌.38:2003-04, ದಿನಾಂಕ: 24ನೇ ಜನವರಿ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 402ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತಾರೆ. 


ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ 
ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, 
ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (ಏಳನೇ ಖಂಡ) 2ನೇ 
ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 



































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುಮಕೂರು ಹೋಬಳಿ : 1) ಗೂಳೂರು ಗ್ರಾಮ : 1) ದೊಡ್ಡಸಾರಂಗಿ 
2) ಕಸಬಾ 2) ಅದಲಾಪುರ 
3) ಬೆಳ್ಳಾವಿ 3) ಕಾಗೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನವಾಗುವ 
ಸಂ. ಹೆಸರು ಜಮೀನಿನ 
ಪೂರ್ವ ಪಶ್ಚಿಮ ಉತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. ಗ್ರಾಮ: ದೊಡ್ಡಸಾರಂಗಿ ಹೋಬಳಿ: ಗೂಳೂರು 
1. ಮುರಗಿಸಿದ್ದೇಗೌಡ ಬಿನ್‌ ಸಿದ್ದೇಗೌಡ ಸಿದ್ದೇಗೌಡ ಮುರಗಿಸಿದ್ದೇಗೌಡ 87:1 ತರಿ 88:3 ಗಡಿ 85:3 ಉ.ಜ. 0-02 0-11 
ಬಿನ್‌ ಗಂಗಪ್ಪ ಸಿದ್ದೇಗೌಡ 


























































































































೭೦ ಕರ್ನಾಟಕ ರಾಜ್ಮಪತು, ಗುರುವಾರ, ಫೆಬ್ರವರಿ ೨೬, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
2. | ಮುರಗಿಸಿದ್ದೇಗೌಡ ಬಿನ್‌ ಚಿಕ್ಕಸಿದ್ದೇಗೌಡ ಚಿಕ್ಕತಿಮಕ್ರ್ಯ | ಮುರಗಿಸಿದ್ದೇಗೌಡ ಚಿಕ್ಕತಿಮಕ್ತ 88:3 ತರಿ ಮುಖ್ಯನಾಲಾ ಗಡಿ ಉ.ಜ 87:1 0-16 0-84 

ಕೋಂ ಸಿದ್ದಯ್ಯ ಗಂಗಣ್ಣ ಬಿನ್‌ ಚಿಕ್ಕ ರಾಮಯ್ಯ ಗಂಗಣ್ಣ ಖರಾಬ್‌ 0-01 
ಒಟ್ಟು | 0-19 
2. ಗ್ರಾಮ: ಅದಲಾಪುರ ಹೋಬಳಿ:ಕಸಬಾ 
3. | ರಾಮಯ್ಯ ಬಿನ್‌ ರಾಮಯ್ಯ ರಾಮಯ್ಯ 732 ಖುಷ್ಕಿ 74 72 ಉ.ಜ. 75:1 0-06 0-24 
4. | ಲಕ್ಷ್ಮಮ್ಮಕೋಂ ಹೆಚ್‌.ಐ.ಚಿಕ್ಕತಿಮ್ಮಯ್ಯ ಲಕ್ಷ್ಮಮ್ಮ 75:1 ಸ ಗಡಿ ಉ.ಜ. 752 753 0-25 0-95 
5. | ಪಟೇಲ್‌ ಮುರಗಿಸಿದ್ದೇಗೌಡ ಬಿನ್‌ ಸಾಕುತಂದೆ ಪಟೇಲ್‌ ಮುರಗಿಸಿದ್ದೇಗೌಡ 75:2 ಗ ಗಡಿ 76:3 7312 75:1 0-31 1-16 
ಅಂದಾನಪ್ಪ 
6. | ಸಿದ್ದೇಗೌಡ ಬಿನ್‌ ಲೇ. ಗಂಗಪ್ಪ ಎಂ ಕೆ ಸುನಂದ ಸಿದ್ದೇಗೌಡ ಎಂ ಕೆ ಸುನಂದ 75:3 1 ಗಡಿ ಉ.ಜ 75:1 75:4 0-12 0-41 
ಕೋಂ ಚಿಕ್ಕೇಗೌಡ 
7. | ಎಂ ಕೆ ಸುನಂದ ಕೋಂ ಚಿಕ್ಕೇಗೌಡ ಎಂ ಕೆ ಸುನಂದ 76:1 ಕ 76:2 ಉ.ಜ. 72 ಉ.ಜ. 0-05 0-22 
8. | ಎ.ಗಂಗಭೈರಯ್ಯ ಉ:ರಾಜಣ್ಣ ಬಿನ್‌ ಚಿಕ್ಕಸಾಸಲಯ್ಯ | ಎ.ಗಂಗಭೈರಯ್ಯ ಉ:ರಾಜಣ್ಣ 76:2 | 76:3 76:1 72 ಉ.ಜ. 0-09 0-40 
9. | ಎಂ ಕೆ ಸುನಂದ ಕೋಂ ಚಿಕ್ಕೇಗೌಡ ಎಂ ಕೆ ಸುನಂದ 76:3 4 75:2 76:2 72 ಉ.ಜ. 0-12 0-54 
10. | ಜುಂಜಮ್ಮ ರೇವಮ್ಯ ಪುಟ್ಟಗಂಗಮ್ಮ ಗಿಡ್ಡಯ್ಯ 72 ಟ್ಟ 73:2 70 ಉ.ಜ. 76:2 0-32 1-28 
11. | ಬಿ. ವೀರಭದ್ರಯ್ಕ ಬಿನ್‌ ಬಸಪ್ಪ ಬಿ.ವೀರಭದ್ರಯ್ಯ 70 ಈ 72 69 ಉ.ಜ. ಉ.ಜ. 0-32 1-20 
ಹೆಚ್‌ ಬಿ ರುದ್ರಮೂರ್ತಿ ಬಿನ್‌ ಬಸಪ್ಪ ಹೆಚ್‌ ಬಿ ರುದ್ರಮೂರ್ತಿ 
ಹೆಚ್‌ ಬಿ ಮಲ್ಲಿಕಾರ್ಜುನಯ್ಯ ಬಿನ್‌ ಬಸಪ್ಪ ಹೆಚ್‌ ಬಿ ಮಲ್ಲಿಕಾರ್ಜುನಯ್ಯ 
ಬಿ. ಸದಾಶಿವಯ್ಯ ಬಿನ್‌ ಬಸಪ್ಪ ಬಿ ಸದಾಶಿವಯ್ಯ 
12. | ಮಾರಯ್ಯ ಬಿನ್‌ ಚಿಕ್ಕಣ್ಣ ಚಿಕ್ಕೇಗೌಡ ಬಿನ್‌ ಲೇ. ಚಿಕ್ಕೇಗೌಡ 69 ಸ 70 68 ಉ.ಜ. | ಉ.ಜ 0-36 1-35 
ಸಣ್ಣಚಿಕ್ಕಯ್ಯ 
13. | ನರಸೀಯಪ್ಪ ಬಿನ್‌ ನರಸಿಂಹಯ್ಯ ಭೈಲಯ್ಯ ಬಿನ್‌ | ನರಸೀಯಪ್ಪ, ಬೈಲಯ್ಯ, 68 ಕೆ 69 67:2 ಉ.ಜ. | ಉ.ಜ 1-00 1-50 
ಈರಯ್ಯ ವರದಮ್ಮ ಕೋಂ ಸಿದ್ದಯ್ಯ ಸ್ವಾರಯ್ಯ ವರದಮ್ಮ ರಂಗಮ್ಮ ಸ್ವಾರಯ್ಯ, 
ಬಿನ್‌ ಓಬಳಯ್ಯ ಹನುಮಂತಪ್ಪ ಬಿನ್‌ ಚಿಕ್ಕಣ್ಣ ಹನುಮಂತಪ್ಪ, ಸಿ.ನರಸಯ್ಯ, 
ಸಿ. ನರಸಯ್ಯ ಬಿನ್‌ ಚಿಕ್ಕಯ್ಯ ರಂಗಮ್ಮ ಕೋಂ ಮೇಲಯ್ಯ, ಗಂಗಮ್ಮ 
ನರಸಿಂಹಯ್ಯ 
14. | ಶಿವಣ್ಣ ಬಿನ್‌ ಲೇ. ರೆಡ್ಡಿಗಪ್ಪ ಶಿವಣ್ಣ 67:1 ತ ಉ.ಜ. ಉ.ಜ. 65 67:2 0-39 1-95 
15. | ಶಿವಣ್ಣ ಬಿನ್‌ ಜುಂಜೇಗೌಡ ಶಿವಣ್ಣ 67:2 4 ಉ.ಜ. ಉ.ಜ. 67:1 68 0-09 0-45 
ಖರಾಬ್‌ 0-01 
16. | ದೊಡ್ಡಮುದ್ದಯ್ಯ ಬಿನ್‌ ನಾಗಣ್ಣ ದೊಡ್ಡಮುದ್ದಯ್ಯ 65 ಖುಷ್ಕಿ ಉ.ಜ ಉ.ಜ 64 67:1 0-25 0-94 





































































































ಭಾಗ - ೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೨೬, ೨೦೦೪ ೭೧ 
1 2 3 4 5 6 7 8 9 10 11 
17. | ಚಿಕ್ಕಣ್ಣ ಬಿನ್‌ ಚಿಕ್ಕಣ್ಣ ಮುದ್ದಯ್ಯ ಬಿನ್‌ ಚಿಕ್ಕಣ್ಣ ಚಿಕ್ಕಣ್ಣ ಮುದ್ದಯ್ಯ 64 ಖುಷ್ಮಿ ಉ.ಜ. ಉ.ಜ. 60 65 0-21 | 0-79 
18. | ಶಿವಕುಮಾರ್‌ ಬಿನ್‌ ನಂಜಣ್ಣ ಸುರೇಶ್‌ ಬಿನ್‌ ಶಿವಕುಮಾರ್‌ ಸುರೇಶ್‌ ಪ್ರಕಾಶ್‌ 60 (4 ಉ.ಜ. ಉ.ಜ. 591 64 0-27 1-01 

ನಂಜಣ್ಣ ಪ್ರಕಾಶ್‌ ಬಿನ್‌ ನಂಜಣ್ಣ 
19. | ಭೀಮಯ್ಯ ಬಿನ್‌ ಚಿಕ್ಕಹನುಮಯ್ಯ ಚಿಕ್ಕರೇವಣ್ಣ ಬಿನ್‌ | ಭೀಮಯ್ಯ ಚಿಕ್ಕರೇವಣ್ಣ 59:1 ತ ಉ.ಜ ಉ.ಜ 58:1 60 1-08 1-80 
ಸಿದ್ದಯ್ಯ ಚಿಕ್ಕಹನುಮಂತಯ್ಯ ಬಿನ್‌ ಸಂಜೀವಯ್ಯ ಚಿಕ್ಕಹನುಮಂತಯ್ಯ 
20. | ಗವಿಯಪ್ಪ ಬಿನ್‌ ಕೆಂಪಣ್ಣ ಗವಿಯಪ್ಪ 58:1 id 58:2 ಉ.ಜ. 56 58:3 0-06 | 0-24 
21. | ನರಸಿಂಹ ಬಿನ್‌ ಸಣ್ಣ ನರಸಿಂಹಯ್ಯ 58:2 ಉ.ಜ. 58:2 56 58:3 0-05 | 0-20 
ಖರಾಬು 0-01 
22. | ಕೋಡಪ್ಪ ಬಿನ್‌ ರಂಗ ಭೀಮಯ್ಯ 58:3 ಖುಷ್ಠಿ ಉ.ಜ. ಉ.ಜ. 58:1 58:11 0-09 0-36 
23. | ಲಕ್ಷ್ಮೀದೇವರು ಚಂದ್ರಪ್ಪ 58:11 ಖುಷ್ಕಿ ಸ್ಮ 58:6 58:3 58:8 0-11 - 
24. | ದೊಡ್ಡರಂಗಮ್ಮ ಕೋಂ ಚಿಕ್ಕರಂಗಯ್ಯ ದೊಡ್ಡರಂಗಮ್ಮ 118:1 ಖುಷ್ಮಿ 118:2 121 119:2 | W.u.| 0-10 | 0-40 
25. | ದೊಡ್ಡಹುಚ್ಛಯ್ಯ, ಲಕ್ಷ ಮ್ಮ ದೊಡ್ಡಹುಚ್ಛಯ್ಯ 118:2 | 119:3 118:1 119:2 | Ww.ಜ.| 0-15 | 0-60 
26. | ದೊಡ್ಡರಂಗಮ್ಮ ಕೋಂ ಚಿಕ್ಕರಂಗಯ್ಯ ದೊಡ್ಡರಂಗಮ್ಮ 118:3 4 56 118:2 119:3 | w.u.| 0-04 | 0-16 
27. | ಚಿಕ್ಕನರಸ ಬಿನ್‌ ನರಸ ದೊಡ್ಡಮ್ಮ ಕೋಂ ದೊಡ್ಡಹುಚ್ಚಯ್ಯ ದೊಡ್ಡಮ್ಮ 119:2 4 ಉ.ಜ. 118:2 119:1. | 3193... 0-12. |.:0-45 
ಶೀಬಿರಂಗಯ್ಯ 
28. | ಚಿಕ್ಕನರಸಯ್ಯ ಬಿನ್‌ ಲೇ.ದೊಡ್ಡನರಸಯ್ಯ ಚಿಕ್ಕನರಸಯ್ಯ 1193 ( ರಸ್ತೆ 118:2 119:2 56 0-12 | 0-45 
29. | ಚಿಕ್ಕನರಸಯ್ಯ ಬಿನ್‌ ಲೇ.ದೊಡ್ಡನರಸಯ್ಯ ಚಿಕ್ಕನರಸಯ್ಯ 119:4 & 119:2 121 120:14 | 1183 | 0-07 | 0-27 
30. | ನರಸೀಯಪ್ಪ ಬಿನ್‌ ನರಸಿಂಹಯ್ಯ ಬೈಲಯ್ಯ ಬಿನ್‌ ನರಸೀಯಪ್ಪ, ಬೈಲಯ್ಯ, 56 | ಉ.ಜ. 118:3 119:3 58:1 0-35 1-49 
ಈರಯ್ಯ ವರದಮ್ಮ ಕೋಂ ಸಿದ್ದಯ್ಯ ರಂಗಮ್ಮ ಕೋಂ | ವರದಮ್ವ ರಂಗಮ್ಮ ಸ್ವಾರಯ್ಕ, ಖರಾಬು 0-14 
ನರಸಿಂಹಯ್ಯ ಸ್ವಾರಯ್ಯ ಬಿನ್‌ ಓಬಳಯ್ಯ ಹನುಮಂತಪ್ಪ, ಸಿ.ನರಸಯ್ಯ, 
ಹನುಮಂತಪ್ಪ ಬಿನ್‌ ಚಿಕ್ಕಣ್ಣ ಸಿ.ನರಸಯ್ಯ ಬಿನ್‌ ಮೇಲಯ್ಯ, ಗಂಗಮ್ಮ 
ಚಿಕ್ಕಣ್ಣ 
31. | ಕೋಲ್ವಾರಿಕೆ ಇನಾಂ ಕೋಡಿರಂಗಯ್ತ 121 ಖುಷ್ಮಿ 118:1 ಉ.ಜ. | 12:12 | ಉ.ಜ. | 0-11 | 0-44 
32. | ಶಿವಮ್ಮ ಕೋಂ ಬೊಮ್ಮಣ್ಣ ರಂಗದಾಸಯ್ಯ ಬಿನ್‌ ಶಿವಮ್ಮ ರಂಗದಾಸಯ್ಯ 120:10 120:11 123 ಉ.ಜ. 122 0-19 | 0-57 
ಚಿಕ್ಕಹನುಮಯ್ಯ 
33. | ನಂಜಮ್ಮ ಕೋಂ ಸಿದ್ದಯ್ಯ ಭೀಮಯ್ಯ 120:11 ಜಿ 120:12 120:10 | ಉ.ಜ 122 0-10 | 0-97 
ಖರಾಬು 0-01 
34. | ರಂಗಯ್ಯ ಬಿನ್‌ ರಂಗಯ್ಯ ರಂಗಯ್ಯ 120:12 | ಖುಷ್ಕಿ 120:13 | 120:11 | _ಉ.ಜ 121 0-09 | 0-27 













































































































































































೭೨ ಕರ್ನಾಟಕ ರಾಜ್ಮಪತು, ಗುರುವಾರ, ಫೆಬ್ರವರಿ ೨೬, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
35. | ಕೆ.ಟಿ.ದೊಡ್ಡತಿಮ್ಮಯ್ಯ ಕೆ.ಟಿ.ದೊಡ್ಡತಿಮ್ಮಯ್ಯ 120:13 ಖುಷ್ಕಿ 120:14 120:12 ಉ.ಜ. 119:4 0-02 0-06 
36. | ಸರ್ಕಾರಿ ಗೋಮಾಳ ಲಿಂಗಪ್ಪ ಬಿನ್‌ ಸುಬ್ಬರಾಯಪ್ಪ | ಸರ್ಕಾರಿ ಗೋಮಾಳ ಲಿಂಗಪ್ಪ 123 ಟ್ಟ ಉ.ಜ.120 | ಉ.ಜ. ಗಡಿ 122 2-35 - 

ಮಹದೇವಮ್ಮ ಕೋಂ ಲಿಂಗಪ್ಪ ಮಹದೇವಮ್ಮ 
ಒಟ್ಟು | 17-38 
3. ಗ್ರಾಮ: ಕಾಗ್ಗೆರೆ ಹೋಬಳಿ:ಬೆಳ್ಳಾವಿ 
37. ಗಂಗಣ್ಣ ಬಿನ್‌ ಕಪ್ಪಣ್ಣ, ಕೆ.ರುದ್ರಣ್ಣ, ಕೆ.ಶಂಭಣ್ಣ, ಕೆ.ರುದ್ರಣ್ಣ, 9 ಖುಷ್ಕಿ 2:1ಬಿ ಗಡಿ ಉ.ಜ. ಉ.ಜ 0-04 0-05 
ಕೆ.ಶಿವಣ್ಣ, ಕೆ.ಬಿ.ಮಹದೇವಯ್ಯ, ಕೆ.ಬಿ.ಶಿವಲಿಂಗಯ್ಯ | ಕೆ.ಬಿ.ಮಹದೇವಯ್ಯ, 
ಕೆ.ಬಿ.ಶಿವಲಿಂಗಯ್ಯ, 
ಗಂಗಣ್ಣ ಕೆ.ಶಂಭಣ್ಣ, ತ ಕೆ.ಶಿವಣ್ಣ 
38. | ಕೆ.ಎಸ್‌.ಸಿದ್ದನಂಜಯ್ಯ ಕೆ ಎಸ್‌ ಸಿದ್ದನಂಜಯ್ಯ 2:1ಬಿ 2:1ಎ 9 9 ಉ.ಜ. 0-06 0-12 
39. | ಶಿವಣ್ಣ ಬಿನ್‌ ನಂಜುಂಡಯ್ಯ ಕೆ ಎನ್‌ ಬಸವರಾಜಯ್ಯ ಶಿವಣ್ಣ ಕೆ.ಎನ್‌. ಬಸವರಾಜಯ್ಯ 2:1ಎ 12:1 2:1ಬಿ ಉ.ಜ ಉ.ಜ. 0-10 0-20 
ಬಿನ್‌ ನಂಜುಂಡಯ್ಯ 
40. | ಚಿಕ್ಕನಂಜುಂಡಯ್ಯ, ಕಾತ್ಕಾಯಿನಮ್ಮ ವಿನೋದಮೃ ಚಿಕ್ಕನಂಜುಂಡಯ್ಯ, 12:1 12:2 2:1ಎ 12:3 ಉ.ಜ 0-07 0-16 
ಮಂಗಳಗೌರಮೃ ವಿನೋದಮ್ಮ ಕೋಂ ಕಾತ್ಕಾಯನಮ್ಮ ಮಂಗಳಗೌರಮೃ 
ಕೆ.ಎಸ್‌ ಸಿದ್ದನಂಜಯ್ಯ 
41. | ಕಪ್ಪಣ್ಣ, ಗಂಗಣ್ಣ ಬಿನ್‌ ಕಪ್ಪಣ್ಣ, ಕೆ.ರುದ್ರಣ್ಣ, ಶಂಭಣ್ಣ, ಶಿವಲಿಂಗಯ್ಯ, ಕೆ.ಗಂಗಣ್ಣ, 12:2 ಖುಷ್ಕಿ ಹಳ್ಳ 12:1 ಉ.ಜ ಉ.ಜ 0-05 0-12 
ಎಸ್‌.ಚಂದ್ರಶೇಖರಯ್ಯ, ಕೆ.ಮಹದೇವಯ್ಯ, ಕೆ.ರುದ್ರಣ್ಣ, ಕೆ.ಶಂಭಣ್ಣ, 
ಕೆ.ಬಿ.ಶಿವಲಿಂಗಯ್ಯ, ಎಸ್‌.ವೀರಣ್ಣ, ಕೆ.ಮಹದೇವಯ್ಯ, 
ರೇವಣ್ಣ, ಕೆ.ಎನ್‌. ಸೋಮಶೇಖರಯ್ಯ, ಕೆ.ಎನ್‌. ಎಸ್‌.ಚಂದ್ರಶೇಖರಯ್ಯ, ರೇವಣ್ಣ, 
ನಾಗರಾಜು, ಅಂಬುಜಾಕ್ಪಿ, ಕೆ.ಎಸ್‌.ಉಮೇಶ್‌ ಕೆ.ಎನ್‌.ಸೋಮಶೇಖರಯ್ಯ, 
ಕೆ.ಎನ್‌. ನಾಗರಾಜು, 
ಅಂಬುಜಾಕ್ಷಿ, ಕೆ.ಎಸ್‌. 
ಉಮೇಶ್‌, ಎಸ್‌.ವೀರಣ್ಣ 
ಒಟ್ಟು | 0-32 
ಘೋಷ್ಟಾರೆ 
ಗ್ರಾಮ ತರಿ ಖುಷ್ಕಿ ಖರಾಬು ಒಟ್ಟು 
ದೊಡ್ಡಸಾರಂಗಿ 0-18 ಡಿ 0-01 0-19 
ಅದಲಾಪುರ ಡಿ 17-21 0-17 17-38 
ಕಾಗ್ಗೆರೆ ಈ 0-32 ಷ್ಟ 0-32 
ಒಟ್ಟು 0-18 18-13 0-18 19-09 
ಪಿ.ಆರ್‌. 37 


ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು. 





